ಕೋವಿಡ್‌-19: 


ಲಕ್ಷಣಗಳು ಹಾಗೂ ಹರಡುವಿಕೆ 


K 7 ಎನ್‌. ಡಿ. ಹರಿ ದಾಸ್‌, ಶಾಂತಲಾ ಹರಿ ದಾಸ್‌, ಕಮಲ್‌ ಲೋದಾಯ ಮತ್ತು ಆರ್‌. ವಿ. ವಂದನಾ 


ಕೋವಿಡ್‌-1೦ಕ್ಕೆ ಒಳಗಾದ ವ್ಯಕ್ತಿಯು 
ಯಾವ ಲಕ್ಷಣಗಳನ್ನು ಹೊಂದಿರುತ್ತಾರೆ? 
ಸೋಂಕಿನಿಂದ ಚೇತರಿಸಿಕೊಳ್ಳಲು ಎಷ್ಟು 
ಸಮಯ ಹಿಡಿಯುತ್ತದೆ? ಸಾಧಾರಣವಾಗಿ 
ಯಾವಾಗ ಆಸ್ಪತ್ರೆಗೆ ದಾಖಲಾಗುವ 
ಅವಶ್ಯಕತೆ ಬರುತ್ತದೆ? ರೋಗ 
ಲಕ್ಷಣಗಳನ್ನು ಹೊಂದಿಲ್ಲದ ವ್ಯಕ್ತಿಗಳು 
ಸೋಂಕನ್ನು ಹರಡಬಲ್ಲರೇ? ಯಾವ 
ಮುಂಜಾಗರೂಕತೆಗಳು ಸೋಂಕು 
ಹರಡುವಿಕೆಯ ಅಪಾಯಗಳನ್ನು ಕಡಿಮೆ 
ಮಾಡಲು ಸಹಾಯಕವಾಗಬಹುದು? 


ಹೊ ವಿಡ್‌-1೨, ಸಾರ್ದ್‌-ಕೋವಿ-2 
© ವೈರಸ್‌ (ಎಸ್‌ ಎಆರ್‌ಎಸ್‌- 
ಸಿವಿಯರ್‌ ಅಕ್ಯೂಟ್‌ ರೆಸ್ಟಿರೇಟರಿ 
ಸಿಂಡ್ರೋಮ್‌-ಕೊರೋನಾ ವೈರಸ್‌ 2) ನಿಂದ 
ಉಂಬಾಗುವ ಒಂದು ವಿಶ್ವವ್ಯಾಪಿ ಪಿಡುಗು. 
ಒಂದು ಸಲ ವೈರಸ್‌ ನಮ್ಮ ದೇಹದೊಳಕ್ಕೆ 
ಹೊಕ್ಕರೆ ಅದು ನಮ್ಮ ಶ್ವಾಸನಾಳದ 
ಜೀವಕೋಶಗಳಗೆ ಸೋಂಕನ್ನು ಹರಡುತ್ತದೆ. 
ಅವುಗಳೊಳಗೆ ಇನ್ನಷ್ಟು ವೈರಾಣುಗಳನ್ನು 
ಸೃಷ್ಟಿಸುತ್ತದೆ ಹಾಗೂ ಹೊಸ ವೈರಾಣು 
ಕಣಗಳನ್ನು ಬಡುಗಡೆ ಮಾಡುತ್ತದೆ. 

ಈ ಹೊಸ ಕಣಗಳು, ಇನ್ನಿತರ 
ಜೀವಕೋಶಗಳಗೆ ಸೋಂಕನ್ನು ಹರಡಬಲ್ಲವು. 
ಘಂ ಪರಿಪಾಕಾವಸ್ಥೆಯ ಅವಧಿಯು 
(ಇನ್‌ಕ್ಯುಬೇಷನ್‌ ಪೀರಿಯಡ್‌) 
ಸಾಮಾನ್ಯವಾಗಿ 1 ರಿಂದ 5 ದಿನಗಳವರೆಗೂ 
ವಿಸ್ತರಿಸಿರುತ್ತದೆಯಾದರೂ ಕೆಲವು ಪ್ರಕರಣಗಕಲ್ತ 
ಅದು 14 ದಿನಗಳವರೆಗೂ ವಿಸ್ತರಿಸಬಹುದು. 
ಆತಿಥೇಯರ ರೋಗ ನಿರೋಧಕ ವ್ಯವಸ್ಥೆಯಲ್ಲ 
ವೈರಾಣುವಿನ ಜೊತೆ ಸೆಣೆಸಾಡುತ್ತಿರುವ 
ಯಾವುದೇ ಲಕ್ಷಣಗಳು ಇಲ್ಲದಿರುವುದರಿಂದ, 


42 ' ೫ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸನ್ನ | ಜನವರಿ 2021 


ಸೋಂಕಿತ ವ್ಯಕ್ತಿಯ ರಕ್ತದ ಮಾದರಿಯನ್ನು 
ಪ್ರತಿಕಾಯಗಳಗೆ (ಟ್ಯಂಟಬಾಡೀಸ್‌) ಪರೀಕ್ಷೆ 
ಮಾಡಿದಾಗ ಅವು ನಕಾರಾತ್ಯಕವಾಗಿರುತ್ತವೆ. 
ಅವರ ಗಂಟಅನ ದ್ರವ/ಎಂಜಲಅನ 
ಮಾದರಿಯನ್ನು ವೈರಾಣುವಿನ ಆರ್‌ಎನ್‌ಎಗಾಗಿ 
(ಆರ್‌ಎನ್‌ಎ- ರೈಬೋ ನ್ಯೂಕ್ಸಿಕ್‌ ಆ್ಯಸಿಡ್‌) 
ಪರೀಕ್ಷಿಸಿದಾಗ ಅದೂ ಸಹ ನಕಾರಾತಕವಾಗಿರ- 
ಬಹುದು. ಹಾಗಿದ್ದರೂ. ಸೋಂಕಿನ ಈ 
ಹಂತದಲ್ಲ ಸೋಂಕಿತರು ವೈರಾಣುವನ್ನು (ತಮ್ಮ 
ಉಸಿರಾಟ, ಸೀನು, ಕೆಮ್ಮು, ಎಂಜಲು ಹಾಗೂ 
ಪುರ್ಶದ ಮೂಲಕ) ಹೊರಹಾಕುವ ಹಾಗೂ 
ಇತರರಿಗೆ ಸೋಂಕನ್ನು ಹರಡುವ 
ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಅದು 
ಕಾಣಿಸಿಕೊಂಡಾಗ, ಸೋಂಕು ಯಾವ 
ಹಂತದಲ್ತದೆ ಎನ್ನುವುದರ ಆಧಾರದ ಮೇಲೆ 
ಲಕ್ಷಣಗಳು ಬೇರೆ ಬೇರೆಯಾಗಿರುತ್ತವೆ. 


ರೋಗ ಲಕ್ಷಣಗಳು 

ಸೋಂಕನ ಆರಂಭಕ ಹಂತವು ಸುಮಾರು 
ಒಂದು ವಾರದವರೆಗೂ ಇರುತ್ತದೆ. ಸೋಂಕನ 
ಈ ಹಂತದಲ್ಲರುವ ವ್ಯಕ್ತಿಗಳು ಒಣ ಕೆಮ್ಮು, ಜ್ವರ, 


೦ 


ಆಯಾಸ ಹಾಗೂ ಮಾಂಸಖಂಡಗಳ 
ಮೋವುಗಳ ಲಘುವಾದ ಲಕ್ಷಣಗಳನ್ನು 
ಅನುಭವಿಸಬಹುದು. ಸಣ್ಣ ಪ್ರಮಾಣದ 
ಸೋಂಕಿತರಲ್ಲಿ ಅಲ್ಲ ಕಾಲೀನ ಅತಿಸಾರ, 
ಗಂಟಲು ನೋವು ಅಥವಾ ತಲೆನೋವಿನ 
ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. 

ಕೆಲವು ಸೋಂಕಿತರಿಗಂತೂ ವಾಸನೆ 
ಹಾಗೂ ರುಚಿಯ ಪರಿಜ್ಞಾನವನ್ನು 
ಕಳೆದುಕೊಂಡಂತೆ ಭಾಸವಾಗುತ್ತದೆ. ಈ 
ಲಕ್ಷಣಗಳು ಎಲ್ಲಾ ರೋಗಿಗಳಲ್ಲೂ ಕಂಡು 
ಬರುವುದಿಲ್ಲ (ವಿವಿಧ ಮೂಲಗಳು ವಿಭನ್ನು 
ಪ್ರಮಾಣದ ಲಕ್ಷಣಗಳನ್ನು ವರದಿ 
ಮಾಡುತ್ತವೆ). ಅನೇಕ ಕಾಲುಲೆಗಕಲ್ಪ 
ಇಂತಹ ಲಕ್ಷಣಗಳು ಕಂಡುಬರುವುದರಿಂದ, 
ಈ ಲಕ್ಷಣಗಳನ್ನು ಹೊಂದಿರುವ ವ್ಯಕ್ತಿಯು 
ಕೋವಿಡ್‌-19 ಸೋಂಕನ್ನು 
ಹೊಂದಿದ್ದಾರೋ ಇಲ್ಲವೋ ಎಂಬುದನ್ನು 
ಕಂಡು ಹಿಡಿಯುವುದು ಕಷ್ಟವಾಗಬಹುದು. 
ಚಿಕಿತ್ಸಕರೂ ಸಹ ಈ ಲಕ್ಷಣಗಳಲ್ಲೇನಾದರೂ 
ಬದಲಾವಣಿ ಆಗಬಹುದೇ ಎಂದು 
ನೋಡಲು ಒಂದು ವೀಕ್ಷಣಾ ಅವಧಿಯನ್ನು 
ಸೂಚಿಸಬಹುದು. ಆರು ರೋಗಿಗಕಲ್ತ 
ಒಬ್ಬರು. ಅದರಲ್ಲೂ ಈಗಾಗಲೇ ಆರೋಗ್ಯ 
ಸಮಸ್ಯೆಗಳ೦ದ ಬಳಲುತ್ತಿರುವವರು, 
ಸೋಂಕನ ಮುಂದುವರೆದ ಹಂತಕ್ಕೆ 
ತಲುಪಬಹುದು ಹಾಗೂ 5-6 ನೇ 
ದಿನಗಳಂದು ಉಸಿರಾಟದ ತೊಂದರೆಗಳನ್ನು 
ಅನುಭವಿಸಲು ಆರಂಭಸಬಹುದು 
(ಲಕ್ಷಣಗಳು ಪ್ರಾರಂಭವಾದ ದಿನವನ್ನು 1ನೇ 
ದಿನ ಎಂದು ಗುರುತಿಸಬೇಕು). ರೋಗಿಯು 
ವಿರಾಮದಲ್ಲದ್ದಾಗ ಅಥವಾ ಮಲಗಿದ್ದಾಗ 
ಉಸಿರಾಟದ ಪ್ರಮಾಣವನ್ನು 
(ವಿರಾಮದಲ್ಲದ್ದಾಗ ಒಂದು ನಿಮಿಷಕ್ಕೆ 12-16 
ಉಸಿರಾಟಗಳು ಸಾಮಾನ್ಯ ಪ್ರಮಾಣ) ಲೆಕ್ಕ 
ಮಾಡುವುದು ಉಪಯುಕ್ತವಾದುದು. 
ಉಸಿರಾಟದ ಪ್ರಮಾಣದಲ್ಲ ಬದಲಾವಣೆ 
ಏನಾದರೂ ಇದ್ದರೆ ಅದು ಆ ವ್ಯಕ್ತಿಯು 
ಕೋವಿಡ್‌-19 ಸೋಂಕಿಗೆ 
ಒಳಗಾಗಿರಬಹುದು ಎಂದು ಸೂಚಿಸುತ್ತದೆ. 
ಹಾಗಾಗಿ ವೈದ್ಯರನ್ನಾಗಲೀ ಅಥವಾ 
ಆಸ್ಪತ್ರೆಯನ್ನಾಗೀ ಸಂಪರ್ಕಿಸಬೇಕು. ಆ 
ವ್ಯಕ್ತಿಯ ಉಸಿರಾಟದ ತೊಂದರೆಗಳು 
ಇನ್ನೂ ತೀವ್ರವಾದರೆ, ಆಗ ಆ ರೋಗಿಯನ್ನು 
ಆಸ್ಪತ್ರೆಗೆ ಕರೆದೊಯ್ಯಬೇಕಾಗಬಹುದು. 
ಸುಮಾರು 8 ನೇ ದಿನದ ಹೊತ್ತಿಗೆ. ಸುಮಾರು 
ಶೇಕಡಾ 5 ರಿಂದ 15 ರಷ್ಟು ರೋಗಿಗಳು 
ತಮ್ಮ ಶ್ವಾಸಕೋಶಗಳಲ್ಲ ನೀರು 
ತುಂಜಕೊಳ್ಳುತ್ತಿರುವ ಅನುಭವವನ್ನು 
ಹೊಂದುತ್ತಾರೆ. ಇದು ಶ್ವಾಸಕೋಶದ 
ಉರಿಯೂತ (ನ್ಯುಮೋನಿಯಾ) ಕಾಂಯುಲೆ. 
ಈ ಹಂತದಲ್ಲ ರಕ್ತನಾಳ ಹಾಗೂ 
ಕಿರುರಕ್ತನಾಳಗಳಲ್ಲ ರಕ್ತ ಹೆಪ್ಪುಗಟ್ಟುವ 
ಸಮಸ್ಯೆಗಳು ಪ್ರಧಾನವಾಗಬಹುದು. ಈ 
ಹಂತದಲ್ಲ ಒಂದು ವಾರದ ಹೊತ್ತಿಗೆ ಕೆಲವು 


ರೋಗಿಗಳು ಉಸಿರಾಟದ ತೊಂದರೆಯುಂದ 
ಉಪಶಮನ ಹೊಂದಬಹುದು. ಗುಣಮುಖ 
ಹೊಂದುತ್ತಿರುವ ರೋಗಿಗಳನ್ನು ಮುಂದಿನ 7 
ರಿಂದ 14 ದಿನಗಳವರೆಗೂ ಪ್ರಯಂ- 
ಪ್ರತ್ಯೇಕವಾಸದಲ್ಲ ಇರಲು ಸೂಚನೆ ನೀಡಿ 
ಆಸ್ಪತ್ರೆಯಿಂದ ಬಡುಗಡೆ ಮಾಡಬಹುದು. 
ಸೋಂಕಿನ ಉಲ್ಲಣಾವನ್ಥೆಗೆ ಕಾಲಅಡುವ 
ಶೇಕಡಾ 4 ರಿಂದ ರ ರಷ್ಟು ರೋಗಿಗಳಗೆ 
(ತೀವ್ರವಾದ ಲಕ್ಷಣಗಳನ್ನು 
ಹೊಂದಿರುವಂತಹವರು) ಆಸ್ಪತ್ರೆ ವಾಸವನ್ನು 
42 ನೇ ದಿನದವರೆಗೂ ವಿಸ್ನರಿಸಬೇಕಾಗ- 
ಬಹುದು. ರೋಗಿಯ ಲಕ್ಷಣಗಳು 
ಹದಗೆಡುತ್ತಲೇ ಹೋದರೆ, ಅವರನ್ನು 2 
ರಿಂದ 3 ದಿನಗಳೊಳಗೆ ತೀವ್ರ ನಿಗಾ 
ಘಟಕಕ್ಕೆ (ಐಸಿಯು) ದಾಬಅಸಬೇಕಾಗ- 
ಬಹುದು. ಕೆಲವು ರೋಗಿಗಳ ಬಹು 
ಅಂಗಾಂಗ ವೈಫಲ್ಯಕ್ತೆ ಎಡೆಮಾಡಿಕೊಡುವ, 
ಜೀವಕೆ ಸಂಚಕಾರ ಒಡ್ಡುವ ನೆತ್ತರು ನಂಜು 
(ಸೆಪ್ಪಿಸ್‌) ಉಂಲಾಗಬಹುದು. ವಿಶಿಷ್ಟವಾಗಿ 
ಯಾರಲ್ಲ ತೀವ್ರ ಉಸಿರಾಟದ ಸಂಕಷ್ಟದ 
ಲಕ್ಷಣಗಳು (ಅಕ್ಯೂಟ್‌ ರೆಸ್ಟಿರೇಟರಿ ಡಿಫ್ಲೆಸ್‌ 
ಸಿಂಡ್ರೋಮ್‌- ಎಆರ್‌ಡಿಎಸ್‌) 
ಕಾಣಿಸಿಕೊಳ್ಳುತ್ತವೆಯೋ ಅವರಿಗೆ 
ಪೆಂಟಲೇಟರ್‌ ಅಳವಡಿಸಬೇಕಾಗಬಹುದು. 
ಕೆಲವು ರೋಗಿಗಳು ಗುಣ ಹೊಂದದೇ 
ಇರಬಹುದು. 


ಪ್ರತಿಯೊಬ್ಬ ಸೋಂಕಿತ ವ್ಯಕ್ತಿಯೂ ಎಲ್ಲಾ 
ಮೂರು ಹಂತಗಳನ್ನು ಅನುಭವಿಸದಿರ- 
ಬಹುದು ಎಂದು ನೆನಪಿನಲ್ಲಟ್ಟುಕೊಳ್ಳುವುದು 
ಮುಖ್ಯ. ಸೋಂಕನ ಈ ಪ್ರತಿಯೊಂದು 
ಹಂತಗಳಲ್ಲೂ ಲಕ್ಷಣಗಳು ತೀವ್ರತೆಯಲ್ಲ 
ವ್ಯಕ್ತಿಗತ ವ್ಯತ್ಯಾಸಗಳನ್ನು ತೋರಬಹುದು 
(ಕೋಷ್ಟಕ 1ನ್ನು ನೋಡಿ). ಒಳ್ಳೆಯ 
ಸುದ್ದಿಯೆಂದರೆ ಲಕ್ಷಣಗಳನ್ನು ಹೊಂದಿರುವ 
ಶೇಕಡಾ ಆ2 ರಷ್ಟು ರೋಗಿಗಳು ಲಘುವಾದ 
ಲಕ್ಷಣಗಳನ್ನು ಮಾತ್ರ ಅನುಭವಿಸುತ್ತಾರೆ, 
ಅವರನ್ನು ಆಸ್ಪತ್ರೆಗೆ ದಾಖಅಸುವ 
ಅವಶ್ಯಕತೆಯಿರುವುದಿಲ್ಲ. ಸೋಂಕು ತಗುಲದ 


ಒಂದು ವಾರದ ಮೇಲೆ, ಲಕ್ಷಣಗಳು 
ಕಡಿಮೆಯಾಗುತ್ತವೆ ಹಾಗೂ ಅವರ ಪರಿಸ್ಥಿತಿ 
ಉತ್ತಮವಾಗಲಾರಂಭಸುತ್ತದೆ. ಸಂಪೂರ್ಣ 
ಲಕ್ಷಣರಹಿತ ರೋಗಿಗಳು ಯಾವುದೇ 
ಲಕ್ಷಣಗಳನ್ನು ತೋರ್ಪಡಿಸದೆಯೇ 
ಗುಣಮುಖರಾಗುತ್ತಾರೆ. ಸೋಂಕಿತ ವ್ಯಕ್ತಿಯ 
ಗಂಟಅನ ದ್ರವ/ಎಂಜಲನ ಮಾದರಿಯನ್ನು 
ಪರೀಕ್ಷೆಗೊಳಪಡಿಸಿದಾಗ, ಸಾಮಾನ್ಯವಾಗಿ 
ಸೋಂಕು ತಗುಲಅದ ಒಂದು ವಾರದ ನಂತರ 
ಸೋಂಕು ತಗುಲರುವುದು ದೃಢಪಡುತ್ತದೆ 
ಹಾಗೂ ಹತ್ತು ದಿನಗಳ ನಂತರ 
ಫಲತಾಂಶದಲ್ಲ ಸೋಂಕು ಇಲ್ಲದಿರುವುದು 
ಕಂಡುಬರುತ್ತದೆ. ಇನ್ನೂ ಕಡಿಮೆ ವ್ಯಕ್ತಿಗಳು 
ತೀವ್ರವಾದ ಲಕ್ಷಣಗಳನ್ನು ಅನುಭವಿಸುತ್ತಾರೆ. 
ಇವುಗಳು ಸೋಂಕನ ಮುಂದುವರೆದ 
ಹಂತದಲ್ಲ ಸ್ಪಷ್ಟವಾಗುತ್ತವೆ (7ನೇ ದಿನ). 
ರೋಗಿಗಳ ಈ ಗುಂಪು, ಸೋಂಕನ 
ಆರಂಭಕ ಹಂತದಲ್ಲ ಪ್ರಾಯಶಃ ಯಾವುದೇ 
ಲಕ್ಷಣಗಳನ್ನು ತೋರ್ಪಡಿಸದೆ ತಡವಾಗಿ 
ಲಕ್ಷಣಗಳನ್ನು ತೋರ್ಪಡಿಸುವ 
ರೋಗಿಗಳನ್ನು ಒಳಗೊಳ್ಳುತ್ತದೆ: ಘಂ 
ರೋಗಿಗಳಲ್ಲ ಕಂಡು ಬರುವ ಮೊದಲ 
ಲಕ್ಷಣಗಳು ಎಂದರೆ ಕಾಯುಲೆಯ 
ಮುಂದುವರೆದ ಹಂತದಲ್ಲ ಉಂಟಾಗುವ 
ಉಸಿರಾಟದ ತೊಂದರೆಗಳು. ಇತರ 
ತಡವಾಗಿ ಲಕ್ಷಣಗಳನ್ನು ತೋರ್ಪಡಿಸುವ 
ರೋಗಿಗಳು ಉಸಿರಾಟದ ತೊಂದರೆಯನ್ನು 
ವ್ಯಕ್ತಪಡಿಸದಿರಬಹುದು. ಆದರೆ ಅವರ 
ರಕ್ತದಲ್ಲ ಆಮ್ಲಜನಕದ ಪ್ರಮಾಣ ಗಂಭೀರ 
ಎನಿಸುವಷ್ಟರ ಮಲಟ್ಣಗೆ ಕಡಿಮೆಯಾಗುತ್ತದೆ 
(ಪಲ್‌ ಆಕ್ಕಿಮೀಟರ್‌ನಿಂದ ಇದನ್ನು 
ತಕ್ಷಣವೇ ಪರೀಕ್ಷಿಸಬಹುದು). ಸೋಂಕಿನ 
ಮುಂದುವರೆದ ಹಂತದಡೊಂದಿಗೆ 
ಹೊಂದಿಕೊಂಡಿರುವ ಲಕ್ಷಣಗಳು 
ತೀವ್ರವಾದ ಪ್ರಕರಣಗಕಲ್ಲ ಮಾತ್ರ 
ಕಾಣಿಸಿಕೊಳ್ಳುವಂಥವುಗಳು. ಈ ಗುಂಪಿನ 
ರೋಗಿಗಳ ಸೋಂಕಿನ ಮುಂದುವರೆದ 
ಹಂತದ 8ನೇ ದಿನದಿಂದ 
ಸಾವಿಗೀಡಾಗುವುದು ಆರಂಭವಾಗುತ್ತದೆ. 


ಕೋಷ್ಟಕ 1 ಸೋಂಕಿತ ವ್ಯಕ್ತಿಗಳಲ್ಲ ಕಂಡುಬರುವ ವಿವಿಧ ಬಗೆಗಳ ಸೋಂಕಿನ ಹಂತಗಳು 

ಒಬ್ಬ ಸೋಂಕಿತ ವ್ಯಕ್ತಿಯು ಸೋಂಕನ ಯಾವ ಹಂತದಲ್ಪದ್ದಾರೆ ಎನ್ನುವುದರ ಆಧಾರದ ಮೇಲೆ ಲಘು, 
ಸಾಧಾರಣ ಅಥವಾ ತೀವ್ರ ಲಕ್ಷಣಗಳನ್ನು ವ್ಯಕ್ತಪಡಿಸಬಹುದು. ಕೆಲವರಲ್ಲ ಲಕ್ಷಣಗಳು ತಡವಾಗಿ 
ಕಾಣಿಸಿಕೊಳ್ಳಬಹುದು (ತಡವಾಗಿ ಲಕ್ಷಣಗಳು ಕಾಣಿಸಿಕೊಳ್ಳುವ ಪ್ರಕರಣಗಳು) ಮತ್ತು ಕೆಲವರಲ್ಲ ಯಾವುದೇ 
ಲಕ್ಷಣಗಳು ಕಾಣಿಸಿಕೊಳ್ಳದೆಯೇ ಹೋಗಬಹುದು (ಸಂಪೂರ್ಣವಾಗಿ ಲಕ್ಷಣ ರಹಿತ ಪ್ರಕರಣಗಳು). 


1 ಪರಿಪಾಕಾವಸ್ಥೆ ಮತ್ತು 


. 1-5 ದಿನಗಳು 14-21ದಿನಗಳು 1-5 ದಿನಗಳು 6-13 ದಿನಗಳು 
2 ಮುಂದುವರೆದ ಹಂತ 7 ದಿನಗಳು 7 ದಿನಗಳು 0-7 ದಿನಗಳು 
3 ಉಲ್ಲಣಾವಸ್ಥೆ 7-28 ದಿನಗಳು 7-28 ದಿನಗಳು 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 ' 43 


ತಡವಾಗಿ ಲಕ್ಷಣಗಳನ್ನು ತೋರ್ಪಡಿಸುವ 
ರೋಗಿಗಳು ಅತ್ಯಂತ ಅಪಾಯವನ್ನೆದುರಿಸ- 
ಬಹುದು. ಠ ವೈರಾಣುವಿನ ಆಕ್ರಮಣದಿಂದ 
ಬದುಕುಳಯಲಾರದವರಲ್ತ, ಲಕ್ಷಣಗಳು 
ಆರಂಭಗೊಂಡ ದಿನದಿಂದ ಹಡಿದು 
ಸಾವನ್ಮ್ನಪ್ಪುವವರೆಗಿನ ಸರಾಸರಿ ದಿನಗಳು 

18 ರಿಂದ 1೨. 


ಎರಡು ಬಗೆಯ ಜನರು ತೀವ್ರವಾದ 
ಕಾಯುಲೆಗೆ ಹೆಚ್ಚು ತುತ್ತಾಗಬಲ್ಲರು. 
ಮೊದಲನೇ ವಿಭಾಗವು ಹೃದಯದ 
ಕಾಯುಲೆ, ಶ್ಲಾಸಕೋಶದ ಕಾಲುಲೆ ಅಥವ 
ಅನಿಯಂತ್ರಿತ ಮಧುಮೇಹದ ಜೊತೆಗೆ 
ಸೋಂಕನ್ನು ಹೊಂದಿರುವ ವ್ಯಕ್ತಿಗಳನ್ನು 
(ಎಳೆಯರು ಹಾಗೂ ವಯಸ್ಸರು) 
ಒಳಗೊಳ್ಳುತ್ತದೆ. ಇನ್ನೊಂದು ವಿಭಾಗವು 
ಸೋಂಕಿತ ಹಾಗೂ ಹೆಚ್ಚನ ವೈರಾಣು 
“ಹೊರೆ” ಹೊತ್ತುಕೊಂಡಿರುವ 
ವ್ಯಕ್ತಿಗಳೊಂದಿಗೆ ಸುದೀರ್ಪವಾಗಿ 
ಒಡ್ಡಿಕೊಂಡಿರುವ ದಾದಿಯರು, 
ಶುಪ್ರೂಷಕರು, ವೈದ್ಯರು ಹಾಗು ಇತರ 
ಆರೋಗ್ಯಸೇವಾ ಕಾರ್ಯಕರ್ತರನ್ನು 
ಒಳಗೊಳ್ಳುತ್ತದೆ. 


ಹರಡುವಿಕೆ 

ವೈರಾಣುವಿನಿಂದ ಸೋಂಕಿತರಾದ 
ಯಾವುದೇ ವ್ಯಕ್ತಿ-ಅವರು ಲಕ್ಷಣಗಳನ್ನು 
ಹೊಂದಿರುವವರಾಗಲೀ, 

ಪರಿಪಾಕಾವಸ್ಥೆ ಸ್ಥೆಯಲ್ಲರುವವರಾಗಅೀ 
ಅಥವಾ ಭಂಪಪರ್ನವಾಗಿ ಲಕ್ಷಣ 
ರಹಿತವಾಗಿರುವವರಾಗಲe - “21 
ದಿನಗಳವರೆಗೂ ವೈರಾಣುವನ್ನು 
ಹೊರಹಾಕಬಹುದು ಹಾಗೂ ಹರಡಬಹುದು. 
ಸೋಂಕಿತ ವ್ಯಕ್ತಿಯು ಪ್ರತಿ ಬಾರಿ ಕೆಮ್ಮಿದಾಗ 
ಅಥವಾ ಸೀನಿದಾಗ, ಅವರು ಮಿ (10೦ 
ರಿಂದ 10೦೦ ಮೈಕ್ರಾನ್‌ ಗಾತ್ರ; 100೦೦ 
ಮೈಕ್ರಾನ್‌ಗಳಗೆ 1 ಮಿಅಮೀಟರ್‌) ಮತ್ತು 
ಮೈಕ್ರೊ (1 ರಿಂದ 1೦ ಮೈಕ್ರಾನ್‌) ಗಾತ್ರಧ 
ಹನಿಗಳನ್ನು ಮೂಗಿನಿಂದ ಅಥವಾ 
ಬಾಯಿಯಂದ ಹೊರಹಾಕುತ್ತಾರೆ. ಈ 
ಹನಿಗಳ ಮೂಲಕವೇ ವೈರಾಣುಗಳು 
(ಪ್ರತಿಯೊಂದೂ ಸುಮಾರು ೦.1 ಮೈಕ್ರಾನ್‌ 
ಗಾತ್ರದ್ದು) ಸುತ್ತಅನ ವಾತಾವರಣಕ್ಕೆ 
ಎಸೆಯಲ್ಲಡುತ್ತವೆ. ಸೋಂಕಿತ ವ್ಯಕ್ತಿಗಳು 
ಹಾಡುವಾಗ ಅಥವಾ ಮಾತನಾಡುವಾಗ 
ಅಥವಾ ಉಸಿರು ಹೊರ ಹಾಕುವಾಗಲೂ 
ಸಹ ಕಿರುಹನಿಗಳನ್ನು ಹೊರಚೆಲ್ಲುತ್ತಾರೆ. 
ಒಬ್ಬ ಆರೋಗ್ಯವಂತ ವ್ಯಕ್ತಿಯು ಈ 
ಹೊರಚೆಲ್ಲಲ್ಪಟ್ಟಂತಹ ವೈರಾಣುಗಳೊಂದಿಗೆ 
ಹಲವಾರು ರೀತಿಗಳಲ್ಪ ಸಂಪಕಕಕ್ಷೆ 
ಬರಬಹುದು (ಚಿತ್ರ 1 ನ್ನು ನೋಡಿ). ಒಂದು 
ಮಾರ್ಗವೆಂದರೆ ಸೋಂಕಿತ ವ್ಯಕ್ತಿಬುಂದ 
ಹೊರ ಜೀಳುವ ಹನಿಗಳೊಂದಿಗೆ ಹತ್ತಿರದ 
ಸಂಪಕಕಕ್ಷೆ ಬರುವುದು. ಇತರರಿಂದ ಕನಿಷ್ಠ 


44 ' ಐ ಪಂಡರ್‌... 


ಕರು ಹನಿಗಳು 
1 ಮೀಟರ್‌ಗಿಂತ 
ದೂರ ಸಾಗಬಲ್ಲವು 


ಏರೋಸಾಲ್‌ಗಳು 


ಯಿ ನೇರ PE. 
ನೇರ ಸಂಪರ್ಕ 


ಸೋಂಕಿಕೊಳಗಾಗಬಲ್ಲ ಜ್‌ 


ವ್ಯಕ/ಗಮನೀಯ ವ್ಯಕ್ತ ಪರೋಕ್ಷ ಸಂಪರ್ಕ 


1 ಮೀಟರ್‌ಗಿಂತ ಕಡಿಮೆ 
ದೂರ ಸಾಗಬಲ್ಲವು 


ಸಪಾರ್ಸ್‌-ಕೋವಿ-2 


ಸೋಂಕಿತ ವ್ಯಕ್ತಿ 


Ele 


ಚಿತ್ರ 1 ಸೋಂಕಿತ ವ್ಯಕ್ತಿಬುಂದ ಹೊರಹೊಮ್ಮುವ ಹನಿಗಳೊಂದಿಗೆ ಸಂಪರ್ಕಕ್ನೆ ಬರುವ ಮೂಲಕ 
ಎಸ್‌ಎಆರ್‌ಎಸ್‌-ಕೋವಿಡ್‌-2 ಹರಡುತ್ತದೆ. ಕೆಲವು ವ್ಯಕ್ತಿಗಳು ಈ ಸ್ರಾವಗಳು ಅಥವಾ ಹನಿಗಳೊಂದಿಗೆ 
ಹತ್ತಿರದ ಸಂಪರ್ಕಕ್ಕೆ ಬರುವ ಮೂಲಕ ಸೋಂಕಿಗೆ ಒಳಗಾಗುತ್ತಾರೆ. ಇತರರು ಇಕ್ನ್ಕಟ್ದಾದ ಪ್ರದೇಶದಲ್ಲ. 10 
ರಿಂದ 15 ನಿಮಿಷಗಳವರೆಗೂ ಗಾಆಯಲ್ಲ ತೇಲಾಡುವ ಕಿರು-ಹನಿಗಳೊಂದಿಗೆ ನೇರ ಸಂಪರ್ಕಕ್ಕೆ ಬರುವ 
ಮೂಲಕ ಸೋಂಕಿಗೆ ಒಳಗಾಗುತ್ತಾರೆ. ಇನ್ನೂ ಹಲವರು ಪರೋಕ್ಷವಾಗಿ ಹೋಂಕಿಗೀಡಾಗುತ್ತಾರೆ, ಆಕೆ. 
ಕಿರು-ಹನಿಗಳು ನೆಲೆಗೊಂಡಿರುವಂತಹ ವಸ್ತುವಿನ ಮೇಲ್ಮೈಯನ್ನು ಮುಟ್ಟದ ತಕ್ಷಣ ಅದೇ ಕೈಗಳ೦ದ 


ಮುಖವನ್ನು ಮುಟ್ಟಕೊಂಡಾಗ ಇದು ಸಂಭವಿಸುತ್ತದೆ. 


ಕೃಪೆ: Adapted from an image from Cirrincione, L.; Plescia, F.; Ledda, C.; Rapisarda, V.; Martorana, D.; 
Moldovan, R.E.; Theodoridou, K.; Cannizzaro, E. COVID-19 Pandemic: Prevention and Protection Keceuits 
to Be Adopted at the Workplace. Sustainability 2020, 12, 3603. License holder: MDPI, Basel, Switzerland. 
URL: https://reflectionsipc.com/2020/03/12/considering-the-role-of-environmental-contamination-in- 


the-spread-of-covid-19/. License: CC-BY 


ಆರು ಅಡಿಗಳಷ್ಟು ಅಂತರ 
ಕಾಯ್ದುಕೊಳ್ಳುವುದು. ಅಂದರೆ ಯಾವುದನ್ನು 
ಭೌತಿಕ ಅಂತರ ಎನ್ನುತ್ತಾರೋ ಅದು, ಈ 
ಅಪಾಯವನ್ನು ಕಡಿಮೆ ಮಾಡಲು 
ಸಹಾಯಕವಾಗುತ್ತದೆ. ಇನ್ನೊಂದು 
ಮಾರ್ಗವೆಂದರೆ ನಮ್ಮ ಕಣ್ಣುಗಳು. ಮೂಗು 
ಅಥವಾ ಬಾಯು, ಗಾಆಯಲ್ಲ 
ತೇಲಾಡುತ್ತಿರುವ ಕಿರು-ಹನಿಗಳೊಂದಿಗೆ 
ನೇರ ಸಂಪಕಕಕ್ಷೆ ಬರುವುದು (ಸುಗಂಧ 
ದವ್ಯಗಳನ್ನು ಪಿಚಕಾರಿಯ ಮೂಲಕ 
ಸಿಂಪಡಿಸಿದಾಗ ಆಗುವಂತೆ). ಒಂದು 
ಇರುಕಾದ ಪ್ರದೇಶದಲ್ಲ ಈ ಹನಿಗಳು 
ಗಾಆಯಲ್ಲ 10೦ ರಿಂದ 15 ನಿಮಿಷಗಳವರೆಗೂ 
ತೇಲಾಡುತ್ತಿರಲು ಸಾಧ್ಯ. ಕೆಲವು 
ಸಂಶೋಧನಾಕಾರರು ಈ ಮಾರ್ಗವನ್ನು 
ವಾಯುಗಾಮಿ ಪ್ರಸಾರಣಿ ಎಂದು 
ಪ್ರಸ್ತಾಪಿಸುತ್ತಾರೆ (ಈ ಪದವನ್ನು 
ಇತ್ತೀಚಿನವರೆಗೂ. ಅತ್ಯಂತ ಬೇಗ 
ಹರಡುವ' ದಡಾರ-ಮೀಸಲ್ಡ್‌, ಸೀತಾಳೆ 
ಸಿಡುಬು-(ಜಿಕನ್‌-ಪಾಕ್ಸ್‌) ಮತ್ತು 
ಕ್ಷಯಗಳಂತಹ ಕಾಯುಲೆಗಳು ಹರಡುವ 
ಪ್ರಮುಖ ಮಾರ್ಗವೆಂದು 
ವ್ಯಾಖ್ಯಾನಿಸಲಾಗುತ್ತಿತ್ತು). ಮುಖ- 


ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌ | ಜನವರಿ 2021 


ಗವಸುಗಳನ್ನು ಧರಿಸುವುದು ಮತ್ತು 
ಜನದಟ್ಟಣೆಯ ಸ್ಥಳಗಳಂದ 
ದೂರವಾಗಿರುವುದರಿಂದ ಈ ಮಾರ್ಗದ 
ಮೂಲಕ ಸೋಂಕತರಾಗುವ ಸಾಧ್ಯತೆ 
ಕಡಿಮೆಯಾಗುತ್ತದೆ. ಅಂಗಡಿ, ಬ್ಯಾಂಕು 
ಮತ್ತು ಕಛೇರಿಗಳ ಗಲ್ಲಾ ಪೆಟ್ಟನೆಯ 
ಮೂಲಕ ನಡೆಯುವ ವ್ಯವಹಾರಗಳಲ್ಲ. 
ಮುಖಗವಸು ಧರಿಸುವುದು ಹಾಗೂ ಭೌತಿಕ 
ಅಂತರ ಕಾಯ್ದುಕೊಳ್ಳುವುದು 
ನಿರ್ನಾಯಕವಾದವುಗಳು. ಪ್ರಸರಣಿಯ 
ಮೂರನೇ ಮಾರ್ಗವೆಂದರೆ ಗಟ್ಟಿಯಾದ 
ಪ್ಲಾಳ್ಟಿಕ್‌ ಮತ್ತು ಸ್ಲೀಲ್‌ನಂತಹ, 
ಕಿರುಹನಿಗಳು ನೆಲೆಗೊಳ್ಳುವಂತಹ ವಸ್ಸುಗಳ 
ಮೇಲ್ಕೈಗಳೊಂದಿಗೆ ಸಂಪಕಕಕ್ಷೆ ಬರುವುದು. 
ವಸ್ತುಗಳ ಮೇಲ್ಲದರದ ಮೇಲೆ ನೆಲೆಸುವ 
ವೈರಾಣುಗಳು ಸಮಯ ಸರಿದಂತೆ 
ಶೀಘ್ರವಾಗಿ ವಿಘಟನೆ ಹೊಂದುತ್ತವೆ. ಆದರೆ 
ಈ ವಸ್ತುಗಳ ಮೇಲ್ಮೈಗಳನ್ನು ಮುಟ್ಟದ 
ತಕ್ಷಣ ನಮ್ಯ ಮುಖವನ್ನು ಮುಟ್ಟಕೊಂಡರೆ, 
ಆಗ ವೈರಾಣುಗಳು ನಮ್ಮ ಕೈಗಳಂದ ನಮ್ಮ 
ಕಣ್ಣುಗಳು. ಮೂಗು ಅಥವಾ ಮುಖಕ್ಕೆ 
ವರ್ಗಾಲುಸಲ್ಲಡಬಹುದು. ನಮ್ಮ 
ಮುಬವನ್ನು ತೊಳೆಯದ ಕೈಗಳಂದ 


ಮುಟ್ಟದೇ ಇರುವುದರಿಂದ ಹಾಗೂ ನಮ್ಮ 
ಕೈಗಳನ್ನು ಸಾಬೂನಿನಿಂದ ಆಗಾಧ್ದೆ 
ತೊಳೆದುಕೊಳ್ಳುವುದರಿಂದ ಈ 


ಅಪಾಯವನ್ನು ಕಡಿಮೆ ಮಾಡಿಕೊಳ್ಳಬಹುದು. 


ಇನ್ನೊಬ್ಬ ವ್ಯಕ್ತಿ ಸೋಂಕತರಾಗಲು ಎಷ್ಟು 
ವೈರಾಣುಗಳು ಸಾಕು? ಪ್ರಾಯಶಃ 100೦ 
ವೈರಾಣುಗಳು ಸಾಕು. ಆದರೆ ಪ್ರತಿಯೊಬ್ಬರೂ 
ಇತರರನ್ನು ಒಂದೇ ರೀತಿಯಲ್ಲ ಸೋಂಕಿಗೆ 
ಒಳಪಡಿಸುವುದಿಲ್ಲ. ಲಕ್ಷಣರಹಿತ ವ್ಯಕ್ತಿಗಳು 
ಸೋಂಕಿಗೆ ಒಳಪಟ್ಟ ನಂತರ 21 


ದಿನಗಳವರೆಗೂ ವೈರಾಣುಗಳನ್ನು 
ಹೊರಹಾಕುತ್ತಾ, ಹರಡುತ್ತಾ 
ಇರುತ್ತಾರಾದರೂ, ಅನೇಕರು 
ವೈರಾಣುಗಳನ್ನು ತುಂಬಾ ಹರಡುವುದಿಲ್ಲ. 
"ಅತಿ-ಪ್ರಸರಣಕಾರರು” (ಸೂಪರ್‌-ಸ್ಟೆಡರ್ಸ್‌) 
ಎಂದು ಕರೆಯಲ್ಲಡುವ ಕೆಲವು ಸೋಂಕಿತ 
ವ್ಯಕ್ತಿಗಳು ಪ್ರತಿ ನಿಮಿಷವೂ 1 ಲಕ್ಷ 
ವೈರಾಣುಗಳನ್ನು ಬಡುಗಡೆ ಮಾಡಬಹುದು. 
ಆದರೆ ಅವುಗಳನ್ನು ಗುರುತಿಸಲು ಯಾವುದೇ 
ವಿಧಾನವೂ ತಿಆದಿಲ್ಲ. ಸಾಮಾಜಕ 
ಅಂತರ್‌ಕ್ರಿಯೆಗಳ ಸ್ವಭಾವ ಹಾಗೂ 


ಸಂದರ್ಭದ ಆಧಾರದ ಮೇಲೆ ವೈರಾಣುವಿನ 
ಹರಡುವಿಕೆಯೂ ಭನ್ನವಾಗಿರುತ್ತದೆ (ಕೋಷ್ಟಕ 
2 ನ್ನು ನೋಡಿ). ಸಾಮಾನ್ಯವಾಗಿ. 
ಒಳಾಂಗಣ ಅಂತರ್‌ಕ್ರಿಯೆಗಳಗಿಂತ 
ಹೊರಾಂಗಣ ಅಂತರ್‌ಕ್ರಿಯೆಗಳು ಉತ್ತಮ. 
ಕಿಕ್ಕಿರಿದ ಪ್ರದೇಶಗಳಗಿಂತ ವಿಶಾಲ 
ಪ್ರದೇಶಗಳು ಒಳತು, ಹೆಚ್ಚನ ಜನದಟ್ಟಣೆಗಿಂತ 
ಕಡಿಮೆ ಜನ ದಟ್ಟಣೆ ಉತ್ತಮ ಹಾಗೂ 
ದೀರ್ಪಕಾಲೀನ ಅಂತರ್‌ಕ್ರಿಯೆಗಳಗಿಂತ 
ಅಲ್ದಾವಧಿಯ ಅಂತರ್‌ಕ್ರಿಯೆಗಳು ಉತ್ತಮ. 


ಕೋಷ್ಟಕ 2. ಸಾಮಾಜಕ ಅಂತರ್‌ಕ್ರಿಯೆಗಳ ಸ್ವಭಾವ ಹಾಗೂ ಸಂದರ್ಭದ ಆಧಾರದ ಮೇಲೆ ಕೋವಿಡ್‌-1೨ ರ ಹರಡುವಿಕೆ ವ್ಯತ್ಯಾಸವಾಗಬಹುದು. 


ಉಸಿರಾಡುವುದು 


ಕೆಮ್ಯು 


ಸೋಂಕಿತರಿಗೆ ಶುಶ್ರೂಷೆ ನೀಡುವುದು 


ಸೋಂಕಿತರನ್ನು ಹಾಯ್ದು ಹೋಗುವುದು 


ಕಿರಿದಾದ ಪ್ರದೇಶ 


ಸಾರ್ವಜನಿಕ ಸ್ಥಾನಗೃಹ/ಶೌಚಾಲಯ 


ದುಡಿಯುವ ಸ್ಥಳಗಳು /ಶಾಲೆಗಳು 


ಸಭೆಗಳು/ ಸಮ್ಮೇಳನಗಳು 


ಕೊನೆಯ ಮಾತು 

ಕಾಲರಾ, ಮಲೇರಿಯಾ ಅಥವಾ 
ಡೆಂಗ್ಯೂಗಳಂತಲ್ಲದೆ. ಕೋವಿಡ್‌-1೨ 
ಮುಖ್ಯವಾಗಿ ಮಾನವ ಸಂಪರ್ಕದ ಮೂಲಕ 
ಹರಡುತ್ತದೆ. ದುರದೃಷ್ಟದ ಸಂಗತಿ ಎಂದರೆ, 
ಬಹುದೊಡ್ಡ ಸಂಖ್ಯೇಯ ಜನರು ಇನ್ನೂ 


ಕಾಯುಲೆಯ ಬದೆ ಉದಾಸೀನದಿಂದ ಇದಾರೆ. 


ಪ್ರಯಾಣದಿಂದ ಕಾಲೆ ಹರಡುವುದರಿಂದ. 


ಒಂದು ನಿಮಿಷಕ್ಕೆ ಸುಮರು 2೦ ವೈರಾಣುಗಳು 


ಒಂದು ಕೆಮ್ಮಿಗೆ ಲಕ್ಷಾಂತರ ವೈರಾಣುಗಳು 
ಟು 


4ರ ನಿಮಿಷಗಳಗಿಂತ ಕಡಿಮೆ 


ಕಡಿಮೆ ಅಪಾಯ 


ಹೆಚ್ಚನ ಅಪಾಯ 


ಮೇಲ್ಮೈ-ಪ್ರಸಾರದ ಅತಿಯಾದ ಅಪಾಯ 


ಅತಿಯಾದ ಅಪಾಯ 


ಅತಿ ಹೆಚ್ಚಿನ ಅಪಾಯ 


ಪ್ರಯಾಣಿಕರನ್ನು ನಿಲ್ದಾಣಗಳಲ್ಲಿ. 
ಏರ್‌ಪೋರ್ಟ್‌ಗಳಲ್ಲ ಪರೀಕ್ಷೆಗೊಳ- 
ಪಡಿಸುವುದರಿಂದ ಹಾಗೂ ಅವರ 
ಪ್ರಯಾಣಗಳು ಮುಗಿದ ನಂತರ ಅವರನ್ನು 
ಕ್ಲಾರಂಟ್ಯನ್‌ಗೆ ಪ್ರತ್ಯೇಕವಾಸಕ್ಕೆ ಒಳಪಡಲು 
ಉತ್ತೇಜಸುವುದರಿಂದ, ಕಾಯುಲೆಗೆ 
ಸಂಬಂಧಿಸಿದ ಅಪಾಯಗಳನ್ನು ಕಡಿಮೆ 
ಮಾಡಬಹುದು. ಜನದಟ್ಟಣೆಯ ಪ್ರದೇಶಗಳಗೆ 


ಮುಖಗವಸು, ಅಂತರ ಕಾಯ್ದುಕೊಳ್ಳುವುದು 


ಅಂತರ ಕಾಯ್ದುಕೊಳ್ಳುವುದು 


ಮುಖಗವಸು, ಅಂತರ ಕಾಯ್ದುಕೊಳ್ಳುವುದು 


ಮುಖಗವಸು 


ಮುಖಗವಸು 


ಸೋಂಕು ನಿವಾರಣೆ 


ಮನೆಯುಂದ/ಆನ್‌ಲೈನ್‌ 


ಆ ನ್‌ಲೈನ್‌ 


ಹೋಗುವುದನ್ನು ತಡೆಯುವುದು. 
ಸಾರ್ವಜನಿಕ ಸ್ಥಳಗಳಲ್ಲ ಮೂಗು ಮತ್ತು 
ಮುಖವನ್ನು ಮುಖಗವಸು ಬಳಸಿ 
ಮುಚ್ಚಿಕೊಳ್ಳುವುದು. ಇತರ ಜನರಿಂದ ಭೌತಿಕ 
ಅಂತರವನ್ನು ಕಾಯ್ದುಕೊಳ್ಳುವುದು ಹಾಗೂ 
ಆಗಾಧ್ದೆ ಕೈಗಳನ್ನು ತೊಳೆದುಕೊಳ್ಳುವುದು ಈ 
ಎಲ್ಲವೂ ಕಾಯಿಲೆಯ ಅಪಾಯವನ್ನು ಕಡಿಮೆ 
ಮಾಡಲು ಸಹಾಯಕವಾಗುವವು. 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಥೂಲ್‌ ಸೈನ್‌ | ಜನವರಿ 2021 45 


ಪ್ರಮುಖ ಅಂಶಗಳು 


- ಕೋವಿಡ್‌-1೨ ರ ಲಕ್ಷಣಗಳು ಸಾರ್‌-ಕೋಪಿ-2 ಸೋಂಕಿನ ಪರಿಪಾಕಾವನ್ಥೆ, ಸೋಂಕನ ಆರಂಭ, ಮುಂದುವರಿದ 
ಹಾಗೂ ಉಲ್ಲಣಾವಸ್ಥೆಗಳಲ್ಲ ವಿಭನ್ನವಾಗಿರುತ್ತದೆ. 
ಲಕ್ಷಣಗಳ ತೀವ್ರತೆಯ ಆಧಾರದ ಮೇಲೆ, ವೈರಾಣುವಿನಿಂದ ಸೋಂಕಿಗೊಳಗಾದ ಬಹುತೇಕ ವ್ಯಕ್ತಿಗಳು ಲಘುವಾದ 
ಅಥವಾ ಸಾಧಾರಣವಾದ ಲಕ್ಷಣಗಳನ್ನು ಅನುಭವಿಸಿದ ಮೇಲೆ ಗುಣಮುಖರಾಗುತ್ತಾರೆ, ಆದರೆ ಕೆಲವರಲ್ಲ ಯಾವುದೇ 
ಲಕ್ಷಣಗಳು ಕಂಡು ಬರುವುದಿಲ್ಲ (ಲಕ್ಷಣ ರಹಿತರು). 
ತೀವ್ರವಾದ ಲಕ್ಷಣಗಳನ್ನು ಹೊಂದಿರುವವರನ್ನು ಹಾಗು ಜೊತೆಗೆ ತಡವಾಗಿ ಲಕ್ಷಣಗಳನ್ನು ಹೊಂದಿರುವವರನ್ನು 
ಮಾತ್ರ, ಆಪ್ಪತ್ರೆಗೆ ದಾಖಅಸಬೇಕಾಗಬಹುದು. ಇವರಲ್ಪ್ಲ ಕೆಲವರು ಗುಣಮುಖರಾಗದೇ ಇರಬಹುದು. 
ಸಂಪೂರ್ಣವಾಗಿ ಲಕ್ಷಣರಹಿತವಾದ ವ್ಯಕ್ತಿಗಳು. ಪರಿಪಾಕಾವಸ್ಥೆಯಲ್ಲರುವ ವ್ಯಕ್ತಿಗಳು ಹಾಗೂ ಲಕ್ಷಣಗಳನ್ನು 
ಹೊಂದಿರುವ ವ್ಯಕ್ತಿಗಳೆಲ್ಲರೂ ವೈರಾಣುಗಳನ್ನು ಹೊರಹಾಕಬಹುದು ಹಾಗೂ ಹರಡಬಹುದು. 
ಸೋಂಕಿತ ವ್ಯಕ್ತಿಯು ಕೆಮ್ಮಿ ದಾಗ, ಸೀನಿದಾಗ, ಹಾಡುವಾಗ, ಮಾತನಾಡುವಾಗ ಅಥವಾ ಉಸಿರಾಡುವಾಗ ಬಡುಗಡೆ 
ಮಾಡುವ ಹನಿಗಳೊಂದಿಗೆ "ಸೂಕ್ಷ ಅಥವಾ ಅತಿಸೂಕ್ಷ) ಪ್ರತ್ಯಕ್ಷ ಅಥವಾ ಪರೋಕ್ಷ ಸಂಪರ್ಕದ ಮೂಲಕ ವೈರಾಣು 
ಹರಡುತ್ತದೆ. 
ಜನದಟ್ಟಣೆಯ ಪ್ರದೇಶಗಳ೦ದ ದೂರವಿರುವುದು. ಮುಖಗವಸುಗಳನ್ನು ಧರಿಸುವುದು. ಭೌತಿಕ ಅಂತರವನ್ನು 
ಕಾಯ್ದುಕೊಳ್ಳುವುದು ಹಾಗೂ ಆಗಾಗ್ಯೆ ಕೈಗಳನ್ನು ಸಾಬೂನಿನಿಂದ ತೊಳೆದುಕೊಳ್ಳುವುದು ಈ ಎಲ್ಲವುಗಳಂದ 
ಸೋಂಕನ ಅಪಾಯವನ್ನು ಕಡಿಮೆ ಮಾಡಬಹುದು. 


ಅಪಣಿ: 
ಲೇಖನದ ತಲೆಬರಹದ ಹಿನ್ನಲೆಯಲ್ಲಿ ಬಳಸಿರುವ ಚಿತ್ರದ ಮೂಲ: ಗttps://commons.wikimedia.org/wiki/File:Sneeze.JPG. 
ಕೃಪೆ: James Gathany, CDC Public Health Image library ID 11162, Wikimedia Commons. License: CC-BY. 


ಎನ್‌ ಡಿ. ಹರಿ ದಾಸ್‌: ವಿಶ್ರಾಂತ ಸೈದ್ದಾಂತಿಕ ಭೌತಶಾಸ್ತ್ರಜ್ಞರು. ಅವರು ಹೈದರಾಬಾದ್‌ನ ಲಾಬಾ ಇನ್ಡ್‌ಟಟ್ಯೂಟ್‌ ಆಫ್‌ ಫಂಡಮೆಂಟಲ್‌ ರಿಸರ್ಜ್‌ನಲ್ಪ ಹಾಗೂ ಚೆನ್ನೈನ (5) 
ಇನ್ಲ್‌ಟಟ್ಯೂಟ್‌ ಆಫ್‌ ಮ್ಯಾಥಮ್ಯಾಟಕಲ್‌ ಸೈನ್ನಸ್‌ನಲ್ಪ ಪ್ರಾಧ್ಯಾಪಕರಾಗಿದ್ದರು. ವಿಭಿನ್ನ ರೀತಿಗಳಲ್ಲ ವಿಜ್ಞಾನವನ್ನು ಪ್ರಚುರಪಡಿಸಲು ಅವರು ಗಾಢ ಬದ್ಧತೆಯನ್ನು ಹೊಂದಿದ್ದಾರೆ. 


ಶಾಂತಲಾ ಹರಿ ದಾಸ್‌: ಅವರು ಬೆಂಗಳೂರಿನ ಇಂಡಿಯಾ ಬಯೋಸ್ಯೆನ್ಣ್‌ನ ಸಹಾಯಕ ನಿರ್ದೇಶಕರು. 


ಕಮಲ್‌ ಲೋದಾಯ: ಚೆನ್ನೈನ ದಿ ಇನ್ಡ್‌ಟಟ್ಯೂಟ್‌ ಆಫ್‌ ಮ್ಯಾಥಮ್ಯಾಟಕಲ್‌ ಸೈನ್ನಸ್‌ನ ಧಥಿಯರಿಟಕಲ್‌ ಕಂಪ್ಯೂಟರ್‌ ಸೈನ್ನನ ವಿಶ್ರಾಂತ ಪ್ರಾಧ್ಯಾಪಕರು. 


ಆರ್‌. ವಿ. ವಂದನಾ: ಅವರು ಜರ್ಮನಿಯ ಪ್ಲೋಯೆನ್‌ನ ಮ್ಯಾಕ್ಸ್‌ ಪ್ಲಾಂಕ್‌ ಇನ್ಸ್‌ ಟಟ್ಯೂಟ್‌ ಫಾರ್‌ ಎವಲ್ಯೂಷನರಿ ಬಯಾಲಾಜಯಲ್ರ ಒಬ್ಬ ಪೋಸ್ಟ್‌ಡಾಕ್ಟೊರಲ್‌ ಸಂಶೋಧಕರು. 


ಅನುವಾದ: ಬ ಆರ್‌ ಮಂಜುನಾಥ್‌ | ಪರಿಶೀಲನೆ: ಮನೋಜ ಗೋಡಬೋಲೆ 


46 ' ೫ ಪಂಡ್‌... ರೀಡಿಸವರಿಂಗ್‌ ಸ್ಫೂಲ್‌ ಸನ್ನ |! ಜನವರಿ 2021 


